ಕರ್ನಾಟಕ. ವಿಧಾನ. ಪರಿಷತ್ತು 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವವರು 


೨೨98 

ಶ್ರೀ ಪಿ.ಆರ್‌. ರಮೇಶ್‌ (ನಾಮ 
ನಿರ್ದೇಶನ ಹೊಂದಿದವರು) 
16-09-2021 
ಮುಖ್ಯಮಂತ್ರಿಗಳು 


fal 


ಪತ್ತೆ 


ಉತ್ತರ 


ಲ್ಸ 
205-16 ರಂದ ಇಲ್ಲಿಯೆವರೆಗೊ ಬೃಹೆತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲಾ 198 


"| ವಾರ್ಡ್‌ಗಳ ವ್ಯಾಪ್ತಿಯಲ್ಲಿ ನಗರದ ಎಲ್ಲಾ ರೀತಿಯ 


ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಕೇಂದ್ರ, 


ರಾಜ್ಯ ಸರ್ಕಾರ ಮತ್ತು ಪಾಲಿಕೆಯಿಂದ ಒಟ್ಟು ಎಷ್ಟು 


ಮೊತ್ತದ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಹಾಗೂ 
ತಾಂತ್ರಿಕ ಒಪ್ಪಿಗೆ ನೀಡಲಾಗಿದೆ (ವಾರ್ಷಿಕವಾರು 
ಮಾಹಿತಿಯನ್ನು ನೀಡುವುದು) 


2015-16 ರಿಂದ ಇಲ್ಲಿಯವರೆವಿಗೂ ಬೃಹೆತ್‌ ಬೆಂಗಳೊರು 
ಮಹಾನಗರ ಪಾಲಿಕೆಯ ಎಲ್ಲಾ 198 ವಾರ್ಡ್‌ಗಳ ವ್ಯಾಪಿಯಲ್ಲಿ 
ನಗರದ ' ಎಲ್ಲಾ ರೀತಿಯ ರಸ್ತೆಗಳ ನಿರ್ಮಾಣ ಮತ್ತು 
ನಿರ್ವಹಣೆಗಾಗಿ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಪಾಲಿಕೆಯಿಂದ 
ಒಟ್ಟು. ರೂ.20060.02 ಕೋಟಿಗಳ ಮೊತ್ತದ ಕಾಮಗಾರಿಗಳಿಗೆ 
ಆಡಳಿತಾತ್ಮಕ ಹಾಗೂ ತಾಂತ್ರಿಕ ಅನುಮೋದನೆ ನೀಡಲಾಗಿರುತ್ತದೆ. 
ವಾರ್ಷಿಕವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಬೃಹತ್‌ `ಬೆಂಗಳೂರು `ಮಹಾನೆಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಸ್ಮಾರ್ಟ್‌ ಸಿಟಿ ಟೆಂಡರ್‌ ಶ್ಯೂರ್‌ 
ಯೋಚನೆಗಳಲ್ಲಿ ನಿರ್ಮಾಣವಾದ ರಸೆಗಳ ಸಂಖ್ಯೆ 
ಎಷ್ಟು (ಸಂಪೂರ್ಣ ವಿವರ ನೀಡುವುದು) ಮತ್ತು 
ಇದಕ್ಕೆ ತಗುಲಿದ ಅನುದಾನ ಎಷ್ಟು (ಮಾಹಿತಿ 
ಒದಗಿಸುವುದು) 


ಬೆಂಗಳೊರು ಸ್ಮಾರ್ಟ್‌ ಸಿಟಿ ` ಯೋಜನೆಯ" ಫ್ರದೇಶಾಧಾರಿತ 
ಅಭಿವೃದ್ಧಿಯಡಿ 36 ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಟೆಂಡರ್‌" 
ಶ್ಯೂರ್‌  ಮಾಧರಿಯಲ್ಲಿ ಕೈಗೊಳ್ಳಲಾಗಿದೆ. ಕಾಮಗಾರಿವಾರು 
ಅನುದಾನದ ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಮುಂದುವರೆದು, ಪಾಲಿಕೆ ವ್ಯಾಪ್ತಿಯ ಟೆಂಡರ್‌ ಶ್ಯೂರ್‌ 
ಯೋಜನೆಯಲ್ಲಿ ಸರ್ಕಾರದ ಅನುದಾನದಾಡಿ 46 ರಸ್ತೆಗಳನ್ನು 
ರೂ.436.60 ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, 


ವಿವರಗಳನ್ನು ಅನುಬಂಢ-3 ರಲ್ಲಿ ನೀಡಲಾಗಿದೆ. 


ಬೆಂಗಳೊರು ಮಹಾನೆಗರದ' ವ್ಯಾಪ್ತಿಯಲ್ಲಿರುವ 
ಎಲ್ಲಾ ರೀತಿಯ ಡಾಂಬರೀಕರಿಸಿದ .ರಸ್ಸೆಗಳ ಒಟ್ಟು 
ಉದ್ದವೆಷ್ಟು; ಈ ಚಾಲನಾ ಸೂಕ್ತ 
{Motorable)- Arterial and Sub-Arterial ರಸ್ತೆಗಳ 
ಒಟ್ಟು ಉದ್ದವೆಷ್ಟು; ಹಾಗೂ ಉಳಿದ 
ಡಾಂಬರೀಕರಣವಾದ ರಸ್ತೆಗಳ ಉದ್ದ ಎಷ್ಟು 
ಹಾಗೂ ವೈಟ್‌ ಟಾಪಿಂಗ್‌ (ಕಾಂಕ್ರೀಟ್‌), 
ಮೇಲ್ಪೇತುವೆ, ಸಬ್‌ ವೇ, ಗೇಡ್‌ ಸಪರೇಟರ್‌ 
ರಸ್ತೆಗಳ ಉದ್ದ ಎಷ್ಟು (ವಿವರ ನೀಡುವುದು) 


ಪೈಕಿ 


ಜೆಂಗಳೊರು` ಮಹಾನಗರದ ವ್ಯಾಪ್ತಿಯಲ್ಲಿರುವ ಎಲ್ಲಾರೀತಿಯ 
ರಸ್ತೆಗಳ ಉದ್ದವು 1128305 ಕಿಮೀ 
ಗಳಾಗಿರುತ್ತದೆ. ಈ ಪೈಕಿ ಚಾಲನಾ ಸೂಕ್ತ (Motorable)- Arterial 
and Sub-Arterial ರಸ್ತೆಗಳ ಒಟ್ಟು ಉದ್ದ 134434 ಕಿಮೀ 
ಗಳಾಗಿದ್ದು, ಕೆಲವೊಂದು ಆಯ್ದ ಸರಪಳಿಗಳ ಭಾಗಶಃ ಸ್ಥಳಗಳಲ್ಲಿ 
ಅನುಸಾಧನ ಅಳವಡಿಕೆಗೆ ರಸ್ತೆ ಕತ್ತರಿಸಲಾಗಿರುತ್ತದೆ. 


ಡಾಂಬರೀಕರಿಸಿದ 


ಮುಂದುವರೆದು, ಉಳಿದ ಡಾಂಬರೀಕರಣವಾದ ರಸ್ತೆಗಳ 
ಉದ್ದ 9938.7 ಕಿ.ಮೀ ಗಳಾಗಿದ್ದು, ಸದರಿ ರಸ್ತೆಗಳ ಪೈಕಿ ಕೆಲವು 
ರಸ್ತೆಗಳಲ್ಲಿ  ಅನುಸಾಧನ ಅಳವಡಿಕೆಗೆ ರಸ್ತೆ ಭಾಗವನ್ನು 
ಕತ್ತರಿಸಲಾಗಿರುತ್ತದೆ. 


2/- 


» pS 
4 pa N 


ವೈಟ್‌ ಟಾಪಿಂಗ್‌ ಡಾಂಕಾಟ್‌, ಮಾಲಡುಷ್‌ ಸರ್ಜಾ 
5) —_ A 


ಗೇಡ್‌ ಸೆಪರೇಟರ್‌ ರಸ್ತೆಗಳ ವಿವರಗಳನ್ನು ಅನುಬಂಧ-34ರಲ್ಲಿ | 
ನೀಡಲಾಗಿದೆ. 


ಡಾಂಬರೀಕರಣದೆ`(ವೈಟ್‌ ಟಾಂಖಿಗ್‌ ಮೇಲೇತುವೆ, 
ಸಬ್‌" ವೇ, ಗ್ವೇಡ್‌ ಸೆಪರೇಟರ್‌) ರಸ್ತೆಗಳ ಪೈಕಿ 
Thermal cracks, Pot-holes, Stripping, 
debonding, bleeding, raveling ಇಲ್ಲದಂತ 
ಅಥವಾ ದುರಸ್ಥಿಗೆ ಒಳಪಡದೆ ಇರುವ ಸುಮಾರು 
1 ಕಿಮೀ ಉದ್ದದ ರಸ್ತೆಯು ಬೆಂಗಳೂರು 


ಬೆಂಗಳೂರು ನಗರದ ರಸ್ತೆಗಳನ್ನು Thermal Cracks, 
Potholes, Stripping, Deboning, Bleeding, raveling ಆಗದಂತೆ 
ನಿರ್ಮಿಸಲಾಗುತ್ತಿದ್ದು, ವಾಹನ ಸಂಚಾರ ಮತ್ತು ಇತರೆ 
ಕಾರಣಗಳಿಂದ ರಸ್ತೆಗಳು ಒಂದಿಲ್ಲೊಂದು ಮಾರ್ಪಾಡುಗಳನ್ನು 
ಹೊಂದುತ್ತಿರುವುದರಿಂದ ತಾಂತ್ರಿಕ ತಜ್ಞರ ಸಲಹೆಯಂತೆ ಹೆಚ್ಚಿನ 


ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇದೆಯೇ; | ಅಧೆಯನ ಕೈಗೊಂಡು ವರದಿಯನ್ನು ತಯಾರಿಸ 
ಇದ್ದಲ್ಲಿ, ಈ ರೀತಿಯ ಉತ್ತಮ ರಸ್ತೆಗಳ ಪಟ್ಟಿಯನ್ನು | ಬೇಕಾಗಿರುತ್ತದೆ. 
ನೀಡುವುದು; (ಕಾಂಕ್ರೀಟ್‌ ರಸ್ತೆ, ಮೇಲ್ಪೇತುವೆ, 

ಸಬ್‌ ವೇ, ಗ್ರೇಡ್‌ ಸೆಪರೇಟರ್‌ ರಸ್ತೆಗಳನ್ನು 

ಹೊರತುಪಡಿಸಿ). 

Arteria ಮತ್ತು Sub Arterial ರಸ್ಟೆಗಳ ಡಾಂಬರೀಕರಣದ ರಸ್ತೆಗಳ ನಿರ್ಮಾಣಕ್ಕೆ ಐ.ಆರ್‌.ಸಿ- 
ನಿರ್ಮಾಣದಲ್ಲಿ ತಾಂತ್ರಿಕತೆ ಹೊಂದಿರುವ [37% ವೈಟ್‌ ಟಾಪಿಂಗ್‌ ರಸ್ತೆ ನಿರ್ಮಾಣವನ್ನು 


ಇಂಡಿಯನ್‌ ರೋಡ್‌ ಕಾಂಗೆಸ್‌ನ ಶಿಷ್ಠಾಚಾರ 
ಮತ್ತು ನಿಯಮಗಳನ್ನು ಪಾಲಿಸಲಾಗಿದೆಯೇ? 


ಹಾಗೂ ಆಯಾ ರಸ್ತೆಗಳಿಗೆ ಅನ್ವಯಿಸುವ 
ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ರಸ್ತೆ 
ನಿರ್ಮಾಣ ಮಾಡಲಾಗಿದೆಯೇ (ವಿವರಗಳನ್ನು 
ನೀಡುವುದು) 


ಐ.ಆರ್‌.ಸಿ:ಎಸ್‌.ಪಿ-76, ಮತ್ತು ಡಾಂಬರೀಕರಣ ರಸೆಗಳ' 
ನಿರ್ವಹಣೆಗೆ ಐ.ಆರ್‌.ಸಿ-82 ಗಳನ್ನು ಬಳಸಿಕೊಂಡು Arial, 
Sub-Arterial ಮತ್ತು Other Major Roads ರಸ್ತೆಗಳ ನಿರ್ಮಾಣ 
ಮತ್ತು ನಿರ್ವಹಣೆಯ ತಾಂತ್ರಿಕತೆಯನ್ನು ಇಂಡಿಯನ್‌ ರೋಡ್‌ 
ಕಾಂಗ್ರೆಸ್‌ನ ಶಿಷ್ಟಾಚಾರ ಮತ್ತು ನಿಯಮಗಳನ್ನು ಹಾಗೂ 
MoRT&H ವಿಶಿಷ್ಟ ವಿವರಣೆ ಪಾಲಿಸಲು ರೂ.100 ಕೋಟಿ 
ಮೊತ್ತದ. ಮೇಲ್ಪಟ್ಟ ಎಲ್ಲಾ ಯೋಜನೆ/ಣಾಮಗಾರಿಗಳಿಗೆ 
ಯೋಜನಾ ಸಮಾಲೋಚಕರನ್ನು ನಿಯೋಜಿಸಿಕೊಂಡು 
ವಿಸ್ಥಶಾ ಯೋಜನಾ ವರದಿ (DPR) ತಯಾರಿಸಿಕೊಳ್ಳುವುದು 
ಹಾಗೂ ರಸ್ತೆ ನಿರ್ಮಾಣ ಮತ್ತು ನಿರ್ವಹಣಾ 
ಕಾಮಗಾರಿಗಳನ್ನು ನುರಿತ ಯೋಜನಾ ಸಮಾಲೋಚಕರನ್ನು 
ಟೆಂಡರ್‌: ಮುಖಾಂತರ ನಿಯೋಜಿಸಿಕೊಂಡು ಅವರ 
ಮೇಲ್ಫಿಚಾರಣೆಯಲ್ಲಿ ಇಂಡಿಯನ್‌ ರೋಡ್‌ ಕಾಂಗೆಸ್‌ನ 
ಶಿಷ್ಠಾಚಾರ ಮತ್ತು ನಿಯಮ ಹಾಗೂ ಬಂಔT&॥ ವಿಶಿಷ್ಠ 
ವಿವರಣೆಗಳಂತೆ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸಂಖ್ಯೆ: ನಅಇ 217 ಎಂಏನ್‌ವೈ 2021 (ಇ) (ಭಾಗ-1) 


(ಬಸವರಾಜ Mea 


ಮುಖಮಂತ್ರಿ 


ಮ 


1015-16 ರಿಂದ ಇಲ್ಲಿಯವೆರೆವಿಗೂ ಬೃಹತ್‌ ಚೆಂಗಳೂರು ಮಹಾನ 


ವಲಯ / ವಿಭಾಗ 


SUB TOTAL 


ನಿಧಾನ ಪಂಪರ್‌ನ ಸದಸ್ಯರಾದ ಸವರ ರಮೇಶ್‌, (ನಾಮನಿರ್ದೇಶನ ಹೊಂದಿದವರು) ರವರ 
ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ : 598 ಕ್ಕೆ ಉತ್ತರೆಗಳು 


ಸಂಖ್ಯೆ ದ ಎಲ್‌ಸಿಕ್ಕೂ!ಪ್ರಶಾವಿಸ/15ನೇವಿಸ/10ಅ/ಪ್ರಸ.403/2021, ದಿನಾಂಕ : 02-09-2021 


ಗರ ಪಾಬಿಕಿಯ ಎಲ್ಲಾ 198 ವಾರ್ಡ್‌ಗಳ, ವ್ಯಾಪ್ತಿಯಲ್ಲಿ ನಗರದ ಎಲ್ಲರೀತಿಯ ರಸ್ತೆಗಳೆ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಕೇಂದ್ರ 


ರಾಜ್ನ ಸರ್ಕಾರ ಮತ್ತು ಪಾಲಿಕೆಯಿಂದ ಕಾಮಗಾರಿಗಳಿಗೆ. ಆಡಳಿತಾತ್ಮಕ ಹಾಗೂ ತಾಂತ್ರಿಕ, ಒಪ್ಪ ನೀಡಲಾಗಿರುವ ವಿವರ. 
ಜ್ಯ ಬು ಸ ಪಿ; 


ದಾವ ನಾಗ ನಾಡರಾಗರುವ ಇವುಗಾರಿಗನು 


ಪಾಲಿಕೆ ಅನುಜಾನ 


ಸನದ ಇನದಾನ 


——— 


GOK | 


GO} 


ಮೊತ್ತ 


| gnognsey. | 


ಸಂಖ್ಯೆ ಮೆತ್ತ (ರೂಖಕ್ಷಗಳಲ್ಲಿ) 


— 


a 
(ರೂ.ಲಕ್ಷಗಳಲ್ಲಿ) 


ಸಂಖ್ಯೆ 
(44648) 


ಮೊತ್ತ (ರೂ.ಲಕ್ಷಗಳಲ್ಲಿ) 
(54749) 
[AER 


52040.00 


60039.00 


6648600 


11603.00 


6802600 


59139.00 


| 1087200. 
328205.00 


0.00 


-213470.00 


2017-18 


69000.00 


2018-19 


19900.00: 


2020 | 


0.00 


2020-21. 


0.00 


2024-22: 


sl elo le [oS |e |S 8] 
[3 
= 
[oe 


Page 1of4 


f 0.00 
Tos TT 30037000_} 


ಹದ 


2 
[i 


[eS 


01 


CE 


ವಲಯ / ವಿಭಾಗ 


SUB TOTAL 


2016-17 | 698 04924 | 284 


2235.00 


ES NIN SES 
ETE TEN TN EETE | 


553 


ಆಡಳಿತಾತ್ಮಕ ಮತ್ತು ಠಾರತ್ರಿಸ ಒಪ್ಪಿಗೆ ನಾಷಬಾಗಿರುವೆ ಕಾಮಗಾರಿಗಳು 
ಸರ್ಕಾರದ ಅನುದಾನ 
ಬಾಲಿಕೆ ಅನುದಾನ ಒಟ್ಟು 
ವರ್ಷ GOK Gol 
; _ dl 
ಮೊತ್ತ ಮೊತ್ತ ಸಂಖೆ | ಮೊತ್ತ (ರೂ.ಲಕ್ಷಗಳಲ್ಲಿ) 
ಸಂಖ್ಯೆ ಪ ಸಂಖೆ, .|ನೊತ್ತ(ರೂಲಕ್ಷಗಳೆಲ್ಲ)ು] ಸಂಖ ವ kA ] ಮ 
ಸಂಖ್ಯೆ | (ರೂಲಕ್ಷಿಗಳಲ್ಲಿ ್ಸಿ .|ನೊತ್ತ (ರೂ ಲಕ್ಷಗಳ) | ಸಂಖ್ಯೆ | (ದ್ಯೂಲಕ್ತಗಳಲ್ಲಿ) | (44645) (34749) 


1711835. 


2416.11 


3260870 


2017-18 1027 196.14 32 143 


3509,70 


” ,29192.67 


68-19 | 653 | 2286112 57 Tose} 


3270.00 


3631729 


2019-20 | 538 (4916.86 | 249. 9642.00 5731.81 

2020-21 180 7624.02 k 9669.66 

2021-22 | 27 } 
3581 18377473 


2015-16 | S26 18107.47 


eT | 


Tse | 3 | 


295.00 


8402.47 


4596.50 


61463.00 


261718 | 525. | 793400 4371.64 12305.64 
2018-19 | 60 388950. | 3 6206.50 1385 20422.00 
| 2019-20. 543 26489.00- 10784.81 331 3937381 
ot S12 | 881350: 570.00 33 9183.50 
202122 | 0 9.00 00 0.00 
8 | SHOOT TA | E 
EEE Tame Tess 
2067 | 80 | MOI | oat | 150 | 40314.49 
ois | 770 | 1790677 7539040 | 3936.91 2723208 


2018-19- WN 7162 1715902. | 


3263.98 


2019-20 


2308011 
24411.79. 


Page 2 of 4 


6855.84 


26572.64 


ಇಸಾ ನರಾಗವ ಧನಾ 
(oe ಅನುದಾನ ಎ ims ವ್‌ ಒಟ್ಟು 
ಕ್ರಸಂ ವಲಯ. 1 ವಿಭಾಗ ಹರ್ಷ | GOK je [ET | 
ಮೊತ್ತ ] ಷೆ ಸೆ ಮೊತ್ತೆ (ರೂ.ಲಕ್ಷೆಗಳ್ಲ 
ಸಂಖ್ಯೆ |, ec ಬು. ಸಂಖ್ಯೆ. ಹಿತ (ರೊಲಕ್ಷೆಗಳಲ್ಲಿ)] ಸಂಖ್ಯ ಮ no ತ್ರ ನು 
0 | 02. NCR Joe | 0. 08 NN EN NTN 
k 201516 } g El 4586.00 | 58 188200 |. 195 $893.50 
| 201817 | X 20 983:80- \ 3 105,00 [51 5455470 
: | 201718 | 205 J 2. 37 660.10 15 199.50 254 7012.50 
6 [ಬೊಮ್ಮನಹಳ್ಳಿ 2018-19 ee 2082.55: iY ಸ "3500.00 120.00 139 6602.55 
| 2019-20 205] 13910.90° | 298 Bl 40976.80 1227.50: 572 $6115.20 
2020-21 § S09: 9647.95 38 7875.90 179.50 213 7703.35 
2021-22 13 213808 | 13 | 282180 0:00 26 496078 
$1625.68. 4 4 |: 550. [__ 106743.58 
” 2015-16 225 5460.50 28 1150.00 0 | 0:00 253 6610.50 
2016-17 | 268 8926.80: 92 28840 | 8 65.00 368 | 1198020 
2017-18 | 391 15251.00 56 155430 } 46 FF 122500 493 18030.30 
7 ದಾಸರಹಳ್ಳಿ [2618-19 267 16726.00 r 36 505200 | 76 1420.00 | 379 23198:00 | 
2019-20 | 459 15954:07 38 4761.00 36 1053.00 533 21768:07 | 
2020-21 56} 1805.00 | 2 | 180000 3 210.00 ಹ 3815.00 i 
4 p 2021-22 0 0.00 0 0,00 _ o | 0.00 0 0.00 
SUB-TOTAL 1648 | oAl33 | 25 1730570 75 | 3973.00 | 2067 | 8540207 
2015-15 101 365586 238 11597:00 31 ( 74 15402:86 
[2016-17 | 237 5431.95 | 317 124900} 1) j 18630.95 
2047-18 | 338 3 3 1060:00 5. 4 y 6 7580.83 
8 [ನುಹದೇವಪಕಿ . RT oss | 6 | 00 |5| 50. 1647615 
1920 | 26 | 1272574 | 408 IE NEN 4 | 6826.24 
2020-21 Ia | 1690858 | 0 0.00 01 Ti : 16908,68 
ನ 2022 | 0 0.00: [ 0:00 00 000 
SUBTOTAL i510 | 658 ES | 264550 1 


Page 3 0f4 


ಇಷಾ ಡತ್ತ' ಸ ವ ನಷರಾಗದವ ಇವಾಗ 


Ea 


| TE ra I: 

i 

eee |] uss 

ನರಾರಾಜೇತ್ವರಿನಗಲ 14934,38. TT Tio Ts Tass 

2019- 20 ET 

eee 
ರು 00 Er ್ಸ 


ama eos TT on 
ee eT | 


EREmeTs | 


TONAL 


TTT 
0.00 MNES TET 
; an 2500 


R CTs] ಗ 
WN 1950.09 
er Fits 


| 102 | 67064 
30, R 


Hl 3 
ಗ 218 Foie 


NOTE: 
1). ಪಾಲಿಕೆಯ ರಸ್ತೆ ಮೂಲಭೂತ ಸೌಕೆರ್ಯ, ಯೋಜನೆ-ಕೇಂದ್ರ:ಮತ್ತು 08: ವೆಲಯಗಳೆ.: ಮುಖ್ಯ ಆಭಿಯುಂತರೆರುಗಳಿಂದ ಮಾಹಿತಿಯನ್ನು ಪಡೆದು ಕ್ರೂಢೀಕರಿಸಿ ಸಲ್ಲಿಸದೆ. 


Page 4of4 


BENGALURU SMAKY UY LIMITED 


ಅನುಬಿಂಬೆ- 2೭ 


ಅನುಬಂಧ -ಅ 


೧ 


ಪನಗಳೂಕಾ ಸ್ಕರ್ಜ್‌ ಸನ ರಪಾಔಡ್‌ ಔಂಡರ್‌ ಶೂರ್‌ ಮೊಜನೆಗಳು.- ದಿನಾಂಕ13.09.2021 


| 
ರೂ.ತಾಟಗಳಲ್ಪ: 


; _ _ 


ಕುಸಂ ಯೋಜನೆಯ ಹೆಸರು 


T 


ಯೋಜನಾ ಹಂತ 


ಪರಿಷತ ಯೋಜನಾ: 
ಮೊ 


REFIT IRS SARI SRE 
1: ಕಮರ್ಷಿಯಲ್‌-ಸ್ಫೀೀಟ್‌-ಕಾಮಧಾಜ್‌:ರಸ್ಮೆಯ್ಲಿಂದ'ಹುಮ್ನಾ ಮಸಿದಿ ರಸ್ಟೆಪರೆಗೆ (ಬೌರಿಂಗ್‌ ಆಸ್ಪತ್ರೆಯ ಹ್ಲತ್ತಿರು) 
2. ಕಾಮರಾಜ ಠೆಸ್ತೆ.- ಏಂ ಜಿ'ಠಕಸೆಯಿಂದ ಕಮರ್ಷಿಯಲ್‌ ಸ್ಪೀಟ್‌:ಪರೆಗೆ'ಮತ್ತು ಸೇಂಟ್‌ ಜಾನ್ಸ್‌ ಚರ್ಚ್‌ ಶಸ್ಟವರಗೆ 


'ಕ್ರಾಮಗಾರಿ'ಪುಗತಿಯಲ್ಲಿದ 


35.93 1 


NET ETA SCN 
|. ಹಲಸೂರು ರಸ್ತೆ. ಡಿಕನ್ನನ್‌: ರಸ್ತಯಿಂದ ಕನ್ಸಿರಿಗ್ನನ್‌ ರಸ್ತೆಯವರೆಗೆ 
2 ಡಿಕನ್ನನ್‌ ಠಣ್ಣೆ- ಎಂ ಇ ರಸ್ತೆಯೆರಿದ ಕಾಮರಾಜ್‌ ರಸ್ತೆಯವರೆಗೆ 


ಕಾಮಗಾರಿ ಪ್ರಗತಿಯಲ್ಲಿದೆ 


29,27 


RF Sod ಕಜ ¥ 

| ಇನ್‌ಪಲಟ್ರಿ: ರಸ್ತ ಅಲಿಸ್ಟರ್‌ ರಸ್ತಖಿರಿದ:ಸೆಪಿನಾ:ಹನಿನ್ಲೌ ಕಾಂಪ್ನಣ್ಸ.ಪರೆಗೆ (ಮುಖ್ಯ ಗಾರ್‌ ಕ್ರಾಸ್‌'ಡಿಸ್ಪ. 

2 ಸೆಂಟ್ರಲ್‌ ಸ್ಪೀಟ್‌ ಎಂ ಜ:ರಸ್ಟೆಯಿಂಡ ಶಿವಾಜಿನಗರ ಬಸ್‌ ನಿಲ್ದಾಣ (ಟಿಟಿಎಂಸಿ) ಮುತ್ತು ಇಂಡಿಯನ್‌ ಎಕ್ಸ್‌ಪ್ರೆಸ್‌ 
(ಬಾಳೆಕುಂದ್ರಿ) ಜರಕ್ಷನ್‌`ಪರೆಗೆ - 

3, ಬೌರಿಂಗ್‌ ಆಸ್ಪತ್ರೆ ರಸ್ತೆ: ಮುಖ್ಯ ಗಾರ್ಡ್‌ ಹ್ಯಾಸ್‌ ಠಸ್ತೆಯಿಂದ ಬಚ್‌ವಸ್‌ಬಬಸ್‌ ಘೋಶಾ ಅಸ್ಮತ್ಛಿವರೆಗೆ: 


ಕಾಮಗಾರಿ ಪ್ರಗತಿಯಲ್ಲಿದೆ 


53.26 


REF USAT ROT SRST 
1 ಮಿಲ್ಬರ್ಸ-ರಸ್ತೆ - ಚನಲಕ್ಯ'ನೃತ್ತದಿಂಡ.ಕರಟೋನ,ಂಟ್‌'ಬರೆಗ-ಕ್ಲೀನ್ಸ್‌ ಠಸ್ತೆ ಮೂಲಕ 


§ K y J 
]2. ರಾಜಭವನ ರಸ್ತ. ಮಿನ್ಸ್‌ ಚೌಕದಿಂದ ಬಸವೇಶ್ವರ ಮತ್ಸದಪುರೆಗೆ: 


ಕಾಮಗಾರಿ.ಪುಗತಿಯಲ್ಲಿದೆ 


39.98 


ಠಸ್ತಯಜರೆಗ 
೩ ವುಡ್‌ ಸೀಟಿ: ಮ್ಯೂಸಿಯರಿ ರಸ್ತೆಯಿಂದ ರಿಷಲಡ್‌ ರಸ್ಟೆಯವರಗೆ 
5. ಕ್ಯಾಸಲ್‌-ಸ್ಟೀಟ್‌ - ಮ್ಯೂಸಿಯಂ ರಸ್ತಯಿರದ'ರಿಚ್ಛಂಡ್‌ ರಸ್ನೆಯವರೆಗೆ 
6. ಟೇಟ್‌ ಲೇನ್‌ - ರಿಚುಂಡ್‌'ರಸ್ತೆಯಿಂಡ' ಕ್ಯಾಸಲ್‌ ಸ್ಟೀಟ್‌'ಪರೆಗೆ 


ಕಾಮಗಾರಿ ಪೂರ್ಣಗೊಂಡಿದೆ: 


2725 


mar uodರ್‌ ತೂಕಗಳು ಫನ್‌ ನ ಪಾನಕ 
1, ಕಸೂರ್ಬಾ ರಸ್ತೆ: ಸಿದ್ಧಲಿಂಗಯ್ಯ ಪೃತ್ತದಿಂದ ಮಿನ್ಸ್‌'ಚೌಕಳೆ ಕೀನ್ಸ್‌ ಪ್ರತಿಮೆ (ಎಂ ಜಿ ರಸ) 
2. ಕೀನ್ಸ್‌ ರಸ್ತೆ. ವಿಲ ಜಿ ಶಸ್ತೆಯಿಂದ ಕರಿಟೋನೈಂಟ್‌ರೃಲೈೆ ನಿಲ್ಮಾಣದವರೆಗೆ 


ಕಾಮಗಾರಿ ಪ್ರಗತಿಯಲ್ಲಿದೆ 


ಸಾರ್ಟ್‌ ಟೆಂಡರ್‌ ಶ್ಯೂರ್‌ ರಸ್ತೆಗಳು ಫೇಸ್‌ ಎ ಪ್ಯಾಕೆಜ್‌? 

"1. ರಾಜಾರಾಮ್‌. ಮೋಹನ್‌ ರಾಯ್‌ ರಸ್ತೆ - ರಚದಡ್‌ ಸಕಲ್‌ ನಿಂದ'ಹಡ್ಡನ್‌ ಸರ್ಕಲ್‌ ವರೆಗೆ 
2. ಲಾವಲ್ಗೆ'ಠಸ್ತೆ -.ಎಂ:ಜಿ:ಲೋಡ್‌ನಿಂದ ರಿಚ್ಕಂಡ್‌ ಸರ್ಕಲ್‌ ಬರೆಗೆ" 

5 ಬ್ರಿಗೇಡ್‌ ರಸ್ತೆ - ಎಂ:ಜಿ.ರೋಡ್‌ನಿಂದ ವಾಠ್‌'ಮಹೂರಿಯಲ್‌ ಜಂಕ್ಷನ್‌ವರೆಗೆ 


ಕಾಮಗಾರಿ ಪೂರ್ಣಗೂಂಡಿದೆ 


39.97 


13-09-2021 


| 
| 


Pa 


BENGALURU SMART CITY LIMITED 


`ರಕಫೂಕರು ಸಾರ 36 ಲಪಾಔಡ್‌ ಕಂಡರ ಯೋಜನೆಗಳು - ದಿನಾಂಕ:13.09.2021 
- i ರ ” 7 | ರಹ. ಇಕಗಘತ 
\ | 
ಕ್ರ.ಸಂ ಯೋಜನೆಯ ಹೆಸರು ಯೋಜನಾ ಹಂತ | ಸರಿಹ್ಯತ್ತಯೋಜನಾ: | 
ನರಾ ವಾಲಗ | 
|. ಸ್‌ರಿಟ್‌-ಜಾನ್ಸ್‌ ರಸ್ತ. ಕನ್ನಿರ್ನನ್‌.ರಸ್ತಯಿಂದ:ಸೇರಟ್‌'ಜನನ್ಸ್‌ಚರ್ಜ್‌ ರಸ್ತೆಯವರೆಗೆ 3 45 i 
8 | ಸೇಂಟ್‌ ಜನ್ನ ಚಟ ರಸ್ತಿ (ಹೊಸ ಬ೦ಬೂ ಬಜಾರ್‌ ರಸ್ತೆ. ಪ್ರಫಿಖಿನೇಡ್‌ 'ರಸ್ತವರೆಗ) ಕಾಮಗಾರಿ ಪುಗತಿಯಲ್ಲಿದೆ. 442 | 
ಸ್ರ ಂಟೆ.ಹೈನ್ಸ್‌ ಸರ್ಕಲ್‌ ವರಗೆ : j 
9 12. ಕಂಟೋನ್ನೆಂಟ್‌ ರ ಲ್ಪರ್ಸ್‌'ರಸ್ತೆ 'ಸ್ಪನನ್ಸ್‌:ಠಸ್ತೆಯವರೆಗೆ) ಸಾಮಗಾರ ಪುಗತಿಯಲ್ಲಿದೆ 4342 i 
| 3 ಎಚ್‌.ಪಿ ರಸನ ರಸ್ತಮಿಂದ'ರಸ್ಕೆಲ್‌ಮಾಳನಟ್‌ಬೆರೆಗು ” " i 
\ 
L § 8 
| ರ ಔರಡಲ್‌ಪೂ DiS ETT] ಫಟ್‌ವರೆಗೆ a 
| ಉುಮನ.ಮನಿಕ ರಗ್‌"ಆಸ್ಕತ ನೈಲ್‌ ಮಾರಿಟ್‌: \ 
1 9 ಹಾಂದನು ಜೌಕಿರಸ್ತ -ನಿಟ್‌ಸೆ.ಫಿ ಸಷ ಪರಿಗೆ - - .]. ಕಾಮಗಾರಿಪೈಗತಿಯಲ್ಲಿದೆ 1693 
RAFAT TMT TANS TT SRT ್‌ "| 
1. ಸೇತುರಾವ್‌ ಠಸ್ತೆ(ಘ್ಯ 'ಠಸ್ತೆ, ಜಂಕ್ಷನ್‌ನಿಂದ 'ಥಸ್ನೆವರೆಗೆ. " : R 
 |2.ಸೇಖರಾಪ್‌ ಕ್ರಾಸ್‌ ರಸ್ತ(ಅಯ್ಯಲಿಗಾರ್‌ ರಸ್ತಯಿಂದ ಸೇತು ಠಾವ್‌ ರಸ್ತೆ ಜಂಕನ್‌-ವರೆಗೆ) . Work-front Wes godt 2937 
3: ಪಿನ್‌ಆರ್‌ ರಸ: (ಎಸ್‌ಚಪಿ:ಶಸ್ತೆ ಜಂಕನ್‌ನಿಲದ ಕಚ್ನೇರಿ ರಸ್ಯೇಜಂಕ್ಷನ್‌ವರೆಗೆ) ಸಾಮಗಾರಿಗೆಳನ್ನು ಕೈಬಿಡಲಾಗಿದೆ. K 
4. ಎಸ್‌ಚಿಪಿ ರಸ್ತೆ ಕೆಆರ್‌ ಮಾಕಗಟ್‌-ವೃತ್ತದಿರಿದ.ಖನ್‌ಆರ್‌'ರಸ್ತ ಜ೦ಕ್ಷನ್‌ವರೆಗು . { } 
} K A R 1 
| . i 
2 ಕಾಮಗಾರಿ ಚ್ರಗತಿಯಲ್ಲಿದ - 4892 
| _ . i 
ಧಾರಾ ಚಕರ ಕ್ಯೂರ್‌ ಕಸ್ಪಗತ ಫನ್‌ ಬವನ j 
| 1. ಅವೆನ್ಯೂ ರಸ್ತೆ - ಮೈಸೂರು ಬ್ಯಾಂಕ್‌ ವೈತ್ತದಿಂದ.ಐಸ್‌ಜಿಪಿ'ರಸ್ತೆವರೆಗೆ | - 
3 | ರೀವಿಯಸ್‌ ಸ್ಟೀಟ್‌ - ಜನರಲ್‌ ಕ.ಎಸ್‌. ತಿಮ್ಮಯ್ಯ ರಸ್ತೆಯಿಂದ ಲ್ಯಾಂಗ್‌ಪೋರ್ಡ್‌ ರಸ್ತೆಯವರೆಗೆ | ಸಾಮಗಾರಿ.ಪ್ರಗತಿಯಲ್ಲಿದೆ | 27.30 
_ __ _ fl 
ವ್ಯವಸಸೈಪಕ ನಿದೇಶಕರು 
ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ 
» 
pS 


ಪರಸರ 


Estimate |. Date of 
]. & 2 
SL Jame ofthe Work Nosos cost |TéPder Cost] oz Length in 
Nu. Roads ್ಸ ord Kms; 
_ Rs.incr | Rs incr ನ 
1 [ender SURE Phase-1, 7 78,83! 115.33] 2911.13 | M/sNAPCLtd 9.47) Completed 
Packaged ು is IR | ET 
- Residency Road - h _ 

Richmond:Road 
MuseuniRoad:.. SE RTE fF 
Gl j: : 


Status 


italMalya Road. SR EE ] En ಸ ಸ 
Comitiissiovarate Road WW 1 

| ಸ R M/s.RNS 
2. [Tender SURE Phase, 5 56.18 86.46] 10.06.15 | infrasructure 7.49 
Package-2 : Lid + 


3 Roads 
completed 2 
Reads ih 


(KEMPEGOWDA ROAD 
NRUPATHUNGA ROAD 


ROAD 


JStbitotar’ 
URE Pliaze’2, 


Work in 
progress 


Constr 


Led 


& Bhanv¥itri 
band Oppo: 


1 


4th Cross From WH 
Hunmathappa Road to 2nd 
main 
Sth.Cross Road from 2nd 
‘Main to W H Hanumatapfia 
Road Ie 

{Road Connecting 6th & 5th 
Cross Road 

Road Connecting 5th & 

1 4th Cross Road ಮ Wy | 


Pepe ot? 


K ರ eee Stha& 
russ Road {Yadava ಸ 45 
” sl Road) | 


hd 


| 4th Cross Road‘from 6th 
Main to WH Hanumatappa 
Road li ಲ 


3rd Cross Road from 6th 
Main to W H Hanumatappa 
Road K) 


Dhanyantri Road from l 
Upparpet Police Station [ 
Sheshadri Road 


3rd Cross Road from 4th 
Main to 2nd,main road - 


2nd main Road } 
SC Road - ' NE a 


|1st'Coss ‘Road’ l MES 


‘4th Main-Road 2 pet ES 4 


6th Maiti road - Y I ST 


“[Sapnia’Bock-housé road | y a Cl. K - 1 
Y- Ramachandra Road. f 


Gubbi Thiotddappa Koad 


WH Hanumanthappa 


JKSRTC RESd 3 | %} 


Roads around'K RM: 
Bashyarh Road, Séthiu Rao 
Road, Gundpanith Road, 

Post ha Venkata Rao Road 


Ms Benakz ” 

ender SURE ತತ್‌ 2 25.5 28.13] 02.06.18 | Developéis and. 216 
Package-2 LNT ಮ 

\ : _ | Projects Pytbed |. 


Work in 
progress 


KS ROAD 


Margosd Road I& y 


4 [énderSORE Phase, 4 25.00 28.27] .02.06.18 | Mf& RCL Led giz. Workin 
Package-3 f K ‘progress 


Roads around 7 ್‌್‌ " | 
Kalasipalyam - 


Vanivilas road ್ಸ 2 I 


JKalsipalyam’ Main road 


NRroad 3 se _ 


P| Tender SURE Phasé-2, 1 5.00 434] 02.06.18 Sri. Hardik 050 Work 


Rs 


-lPackage-4 RN ವ . A _- Sowda J Completed 


Road 


To n 


Sa ಫಸ 


§ [Tender SURE Phase-2, |} 2600 25.91] .02.06.48 
Paclage-5. | Infra Engineers 2 piss 


Palace‘Road 


M/s Kudrol —™T Work 


6 |MenderSURE Phase-2, 1 8.00 18.725] 09.02.17 p 
Package-6 ಛ ' Builders Completed 


Museum cross road } 
From M G Road to St 
Joseph High Schodl 


ಗ್ರ 2 02 


K ಸಂಖ್ಯೆ : ಎಲ್‌ಸಿಕ್ಯೂ/ಪ್ರಶಾವಿ 


. ವಿಧಾನ ಪರಿಷತ್‌ನ ಸದಸ್ಯರಾದ ಶ್ರೀ.ಪ.ಆರ್‌.ರಮೇಶ್‌, (ನಾಮನಿರ್ದೇಶನ ಹೊಂದಿದವರು) ರವರ : 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


: 598 ಕ್ಕ ಉತ್ತರಗಳು 


ಡಾಂಬರೀಕರಣಗೊಂಡ | ಡಾಂಬರೀಕೆರಣವಾಗದ 


609.89 


ರಸ್ತೆಯ: ಉಚ್ಚ (ಕಿ.ಮೀ) ರಸ್ತೆಯ ಉದ್ದ (ಕಿ.ಮೀ) ರಸ್ತೆಯ ಉದ್ದ 


ಸ/15ನೇವಿಸ/10ಅ/ಪ್ರಸ.403/2021, ದಿನಾಂಕ : 02-09-2021 


734.45 


ಬೆಂಗಳೊರು ಮಹಾನಗರದ ವ್ಯಾಹ್ತಿಯಲ್ಲಿರುವ ಎಲ್ಲಾ ರೀತಿಯ ಡಾಂಬರೀಕರಿಸಿದ ರಸ್ತೆಗಳ ಉದ್ದ, ಚಾಲನಾ ಸೂಕ್ತ (Motorable)- Arterial and Sub- Arterial ರಸ್ತೆಗಳ ಒಟ್ಟು 


ಉದ್ದ ಹಾಗೂ ಉಳಿದ ಡಾಂಬರೀಕರಣವಾಗದ ರಸ್ತೆಗಳ ಉಡ್ಡ ಹಾಗೂ ವೈಟ್‌ ಜಾಹಿಂಗ್‌ (ಯ್‌ಟ್ಸ್‌: ಮೇಲ್ವೇತುಷೆ, ಸಬ್‌ ವೆ, ಗೇಡ್‌ ಸಃ ಪರೇಟರ್‌ ರಸ್ತೆಗಳ ವಿವರ. 


ಅನುಬಂಧ-3/ 


RSET 


ಗೇಡ್‌ 
ಸಪರೇಟರ್‌ 


ಫ್ಲೈಒವರ್‌ / 


ಉದ್ದ (ಕಿ.ಮೀ) 


ಸಜ್‌ವೇ ಉದ್ದ 
(ಕಿ.ಮೀ) 


0.00 


1608.43 


1389.99 


1505.19 2350 ಸ 


0.00 


1273.89 501.85 


0.00 


ದಾಸರಹಳ್ಳಿ 


0.00 


Ks 
4 ಮಹದೇವಪುರ 


- — 
589.03 18.50 | 
1224.86 R 


ರಾಜರಾಜೇಶ್ವರಿನಗರ 


1368.08 704.61 


NOTE: 


1. ಪಾಲಿಕೆಯ ರಸ್ತೆ ಮೂಲಭೂತ ಸೌಕರ್ಯ, ಯೋಜನೆ-ಕೇಂದ್ರ ಮ 


ಮಾಹಿತಿಯನ್ನು ಪಡೆದು ಕ್ರೂಢೀಕರಿಸಿ ಸಲ್ಲಿಸಿದೆ. 


979.24 


ತ್ತು 08 ಪಲಯಗಳೆ ಮುಖ್ಯ ಅಭಿಯಂತರರುಗಳಿಂದ 


